14 


ಮಕ್ಕಳ ಆರೋಗ್ಯ ಮತ್ತು ಯೋಗಕ್ಷೇಮ - ಒಂದು 


ಆದಿತ್ಯ ಪ್ರದ್ಯುಮ್ನ ಮತ್ತು ಕಯೂರ್‌ ಮೆಹ್ತಾ 


ಮಕ್ಕಳಲ್ಲ ಕೋವಿಡ್‌ - 1೨ ಸಾಂಕ್ರಾಮಿಕವು ಜಾಗತಿಕವಾಗಿ ಮಕ್ಕಳು 
ಮತ್ತು ಹದಿಹರೆಯದವರ ಆರೈಕೆಗೆ ಹಿಂದೆಂದೂ ಕಂಡರಿಯದ 
ಸವಾಲುಗಳನ್ನೇ ತಂದೊಡ್ಡಿದೆ. ಪ್ರಸ್ತುತ ಜಗತ್ತಿನ ಅತಿಹೆಚ್ಚು 
ಕೊರೊನಾ ಸೋಂಕಿತರ ಸಂಖ್ಯೆಯಲ್ಲಿ ಭಾರತವು ಎರಡನೇ 
ಸ್ಥಾನದಲ್ಲದ್ದು, ಕೊರೊನಾ ಸಾವಿನ ಸಂಖ್ಯೆಯಲ್ಲ ಮೂರನೆಯ 
ಸ್ಥಾನದಲ್ಲದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ 
ದತ್ತಾಂಶಗಳ ಪ್ರಕಾರ 2೦೭೦ರ ಸೆಫ್ಟೆಂಬರ್‌ 1ರಂದು. ವರದಿಯಾದ 
ಸೋಂಕಿತರಲ್ಲ ಶೇ.8ರಷ್ಟು ಮತ್ತು ಮೃತಪಟ್ಟವರಲ್ಲ ಶೇ.1ರಷ್ಟು 17 
ವರ್ಷ ವಯಸ್ಸಿಗಿಂತ ಕಡಿಮೆ ವಯೋಮಾನದವರಾಗಿದ್ದಾರೆ. 
ಕೋವಿಡ್‌19೨ ಸೋಂಕು ವಯಸ್ಥರಿಗಿಂತ ಮಕ್ಕಳಲ್ಲ ಹೆಚ್ಚು 
ಸೌಮ್ಯವಾಗಿ ಕಾಣಿಸುತ್ತಿದ್ದು, ಇದು ಸಾಮಾನ್ಯವಾಗಿ ಬರುವ ಮತ್ತು 
ಹ್ಟಯಂ ಮಿತಿಯಲ್ಲ ವಾಸಿಯಾಗುವ ಇತರ ಜ್ರರಲಕ್ಷಣ ಮತ್ತು 
ಶ್ವಾಸಕೋಶಗಳ (Self limiting febrile upper respiratory 
illness) ಸೋಂ೦ಕ-ನಂತೆಯೇ ಕಾಣಿಸಿಕೊಂಡರೂ ಅವುಗಳಗಿಂತ 
ವಿಲಕ್ಷಣ ಪ್ರರೂಪದ್ದಾಗಿದೆ. ಹೀಗಿದ್ದರೂ ಕೋವಿಡ್‌-1೨ನಿಂದಾಗಿ 
ಮಕ್ಷಳಗೆ ತೀವ್ರತರವಾದ ಕಾಯಿಲೆ ಮತ್ತು ಅದರಿಂದುಂಬಾಗುವ 
ಸಂಕೀರ್ಣ ಪರಿಣಾಮಗಳ ಅಪಾಂಯ ಇದ್ದೇ ಇದೆ. ಈ 
ಪರಿಣಾಮಗಳು ವಯಸ್ನರಲ್ಲ ಇರುವ ಹಾಗೇ, ಉಸಿರಾಟದ 
ತೊಂದರೆ, ಹೃದಯಕ್ಕೆ ಹಾನಿಯುಂಬಾಗುವುದು, ಮೂತ್ರ- 
ಪಿಂಡಗಳಗೆ ಹಾನಿಯಾಗುವುದು ಹಾಗು ಬಹು ಅಂಗಾಂಗ 
ವೈಫಲ್ಯ ಇವುಗಳನ್ನು ಒಳಗೊಂಡಿರುತ್ತದೆ. ಕೆಲವು ಮಕ್ಷಳಲ್ಪ ಇದು 
ಸೋಂಕಿನ ನಂತರದ ತೀವ್ರತರದ ಉರಿಯೂತದ 
ಲಕ್ಷಣವಾಗಿಯೂ ಕಾಣಿಸಬಹುದು. ಇದು ಕಡಿಮೆ ಪ್ರಮಾಣದ 
ಮಕ್ಕಳಲ್ಲ ಮಾತ್ರ ಕಂಡು ಬರುವ ಸೋಂಕಿನ ನಂತರದ 
ಪರಿಣಾಮವಾಗಿದೆ. ಇದಕ್ಕೆ ಚಿಕಿತ್ಸೆ ನೀಡುವುದು ಕಠಿಣವಾಗಿದ್ದು. 
ದೀರ್ಪ್ಷಕಾಲಕ ಪ್ರತಿಕೂಲ ಪರಿಣಾಮಗಳಂದ ಕೂಡಿರು- 
ವಂತಹುದಾಗಿದೆ. ಒಟ್ಟಾರೆ ನೋಡಿದಾಗ ವಯಸ್ಸ್ಥರಿಗೆ ಹೋಅಸಿದರೆ 
ಮಕ್ಕಳಲ್ಲ ಕೋವಿಡ್‌-1೨ನಿಂದಾಗುವ ಮರಣ ಪ್ರಮಾಣ ಬಹಳಷ್ಟು 
ಕಡಿಮೆ ಇದೆ. 


ನಿರ್ದಿಷ್ಟ ಸಂದರ್ಭಗಳಲ್ಲ ಪರೋಕ್ಷ ಪರಿಣಾಮಗಳ ಗುರುತಿಸುವಿಕೆ 


ಕೋವಿಡ್‌ನ ಪ್ರತ್ಯಕ್ಷ ಪರಿಣಾಮಗಳಗೆ ಹೋಪಸಿದರೆ. ಮಕ್ಕಳು. 
ಅದರಲ್ಲೂ ಅಭವೃದ್ಧಿಶೀಲ ರಾಷ್ಟ್ರಗಳ ಮಕಳು ಬೇರೆಬೇರೆ 
ಕಾರಣಗಳಂ೦ದಾಗಿ ಪರೋಕ್ಷ ಪರಿಣಾಮಗಳಂ೦ದ ಬಾರೀ 
ಪ್ರಮಾಣದಲ್ಲ ತೊಂದರೆಗಳಗೆ ತುತ್ತಾಗಿದ್ದಾರೆ. ಶೇ.೨೦ಕ್ಕಿಂತಲೂ 
ಹೆಚ್ಚಿನ ದೇಶಗಳು ತಮ್ಮ ದೈನಂದಿನ ಆರೋಗ್ಯ ಸೇವಾ 
ಕಾರ್ಯಗಕಲ್ಲ ಕೋವಿಡ್‌ನಿಂದಾಗಿ ವ್ಯತ್ಯಯ ಉಂಬಾಗಿರು- 
ವುದನ್ನು ವಿಶ್ವ ಆರೋಗ್ಯ ಸಂಸ್ಥೆಗೆ ವರದಿ ಮಾಡಿವೆ.. ಈ ಜಾಗತಿಕ 
ಪಿಡುಗಿನಿಂದಾಗಿ ದೈನಂದಿನ ಆರೋಗ್ಯ ಸೇವೆಗಳಲ್ಲ ವ್ಯತ್ಯಯ. 
ಮುನ್ನೆಚ್ಚರಿಕೆ ಕಾರ್ಯಕ್ರಮಗಳು ಮತ್ತು ಇತರ ಸಾರ್ವಜನಿಕ ಸ್ವಾಸ್ಟ್ಯ 
ಕಾರ್ಯಕ್ರಮಗಳು ಕುಂಠಿತಗೊಂಡಿರುವ ಕಾರಣದಿಂದಾಗಿ 
ಮಕ್ಕಳಗೆ ದೊರೆಯಬೇಕಾದ ದೈನಂದಿನ ಸ್ವಾಸ್ಟ್ಯ ಸೇವೆಗಳು 
ಗಮನಾರ್ಹವಾಗಿ ಕಡಿಮೆಯಾಗಿವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಮಧುಮೇಹ, ಅಪಸ್ಕಾರ. ಹೆಚ್‌ಐವಿ ಮುಂತಾದ ದೀರ್ಪಕಾಲ 
ಬಾಧಿಸುವ  ರೋಗಗಳಂದ ಬಳಲುತ್ತಿರುವ ಮಕ್ಷಳಗೆ 
ನಿರ್ದಿಷ್ಟವಾಗಿ ಔಷಧಗಳು ಮತ್ತು ಸ್ಪಾಸ್ಟ್ಯ ಸೇವೆಗಳು ಪಿಗದೆ 
ಇರುವುದರಿಂದಾಗಿ ಹೆಚ್ಚನ ತೊಂದರೆಯಾಗಿದೆ. ಮಕ್ನಳಗೆ 
ನಿಯತವಾಗಿ ಕೊಡಬೇಕಾದ ಲಸಿಕೆಗಳನ್ನು ನೀಡುವ 
ಸೇವೆಯಲ್ಲ ಅಡಚಣೆ ಉಂಬಾಗಿರುವುದರಿಂದ ಮಕ್ನಳ ಮರಣ 
ಪ್ರಮಾಣ ತಡೆಗಟ್ಟುವ ಕಾರ್ಯಸಾಧ್ಯವಾದ ಕಾಯರ್ಯ£- 
ಕ್ರಮಗಕಲ್ಲ ಅನೇಕ ದಶಕಗಳಂ೦ದ ಸಾಧಿಸಿರುವ ಸಾಧನೆಗಳೂ 
ಕೂಡ ಹಿಂದೆ ಬೀಳುವಂತಹ ಸಂದರ್ಭ ಒದಗಿ ಬಂದಿದೆ. ಇದೇ 
ಕಾರಣದಿಂದಾಗಿ ಅನೇಕ ರೋಗಗಳಗೆ ಸಾಮೂಹಿಕ 
ಪ್ರತಿರೋಧ ಶಕ್ತ (Herd immunity) ಕಡಿಮೆ ಆಗುವ ಸಾಧ್ಯತೆ 
ಇರುವುದರಿಂದ ಲಸಿಕೆಯಿಂದ ತಡೆಗಟ್ಟಲು ಸಾಧ್ಯವಿರುವ 
ದಡಾರದಂಥ ಅನೇಕ ರೋಗಗಳು ಮರುಕಳಸುವ ಸಾಧ್ಯತೆ 
ಕೂಡ ಹೆಚ್ಚಾಗಿದೆ. 


ಶಾಲೆಗಳನ್ನು ಮುಚ್ಚಿರುವುದರಿಂದ ಆಗಿರುವ ಪರಿಣಾಮಗಳು 


ಮಕ್ಷಳ ಆರೋಗ್ಯ ಮತ್ತು ಅಭಿವೃದ್ಧಿಯ ವಿಚಾರ ಬಂದಾಗ ನಾವು 
ಮೊದಲು ಅಂಗನವಾಡಿ ಹಾಗು ಪ್ರಾಥಮಿಕ ಶಾಲೆಗಳತ್ತ 
ನೋಡಬೇಕಾಗುತ್ತದೆ. ಈ ಸ್ಥಳಗಳಲ್ಲ ಕೋಟ್ಯಾಂತರ ಮಕ್ಕಳು 
ನಿಯಮಿತವಾಗಿ ದಿನದ ಅನೇಕ ಗಂಟೆಗಳನ್ನು ಜ್ಞಾನಾರ್ಜನೆ, ಕೌಶಲ 
ಗಳಕೆ ಹಾಗು ಇತರ ಮಕ್ಷಳೊಂದಿಗೆ ಸಾಮಾಜಕವಾಗಿ 
ಬೆರೆಯುತ್ತಾರೆ. ಮುಖ್ಯವಾಗಿ ಶಾಲೆಯಲ್ಲ ಮಕ್ಕಳು ಪ್ರತಿದಿನ 
ಪೌಷ್ಟಿಕವಾದ ಜಸಿಯೂಟವನ್ನು ಪಡೆಯುತ್ತಾರೆ. ಮನೆಯ ಊಟದ 
ಜೊತೆಗೆ ಇದು ಮಕ್ಷಳಗೆ ಹೆಚ್ಚಿನ ಪೌಷ್ಟಿಕಾಂಶ ಒದಗಿಸುವಲ್ಲ 
ಸಹಾಯ ಮಾಡುತ್ತದೆ. ಇವುಗಳು ಮಕ್ಷಳ ಉತ್ತಮ ವಿದ್ಯಾಭ್ಯಾಸ 
ಮತ್ತು ಬೆಳವಣಿಗೆಗಾಗಿ ಅನೇಕ ದಶಕಗಳಂ೦ದ ಆರಂಭನಸಿ ಸುಧಾರಣೆ 
ಮಾಡಲಾದ ದೇಶಾದ್ಯಂತ ಇರುವ ಅತಿದೊಡ್ಡ ಕಾರ್ಯ- 
ಕಮಗಳಾಗಿವೆ. ಕೊರೊನಾ ಸಾಂಕ್ರಾಮಿಕದಿಂದಾಗಿ ಈ ಕಾರ್ಯ- 
ಕ್ರಮಗಳಗೆ ಅಡಚಣೆ ಉಂಬಾಗಿದೆ. ೨೦16ರಲ್ಲ ನಡೆಸಿದ ರಾಷ್ಟ್ರೀಯ 
ಕೌಟುಂಬಕ ಸ್ಪಾಸ್ಸ್ಯ್ವ ಸಮೀಕ್ಷೆಯ (NFಗS-4) ಪ್ರಕಾರ ದೇಶದಲ್ಪ 
ಸಹಜ ಸ್ಥಿತಿಯಿದ್ದಾಗಲೂ ಸಹ ಅಂಗನವಾಡಿಗಳನ್ನು ನಗರ 
ಪ್ರದೇಶಗಳಗಿಂತ (ಶೇ.4೦) ಗ್ರಾಮೀಣ ಪ್ರದೇಶಗಕಲ್ಲ (ಶೇ.5೨) 
ಹೆಚ್ಚು ಉಪಯೋಗಿಸಲಾಗುತ್ತಿತ್ತು. 


ಭಾರತದ ಮಕ್ಕಳ ಪೌಷ್ಟಿಕತೆಯ ಸ್ಥಿತಿಗತಿ ಇತ್ತೀಚಿನ ದಶಕಗಳಲ್ಪ 
ಗಮನಾರ್ಹ ಪ್ರಗತಿ ಹೊಂದಿದ್ದರೂ ಮಕ್ಕಳಲ್ಲ ಬೇಕಾದುದಕ್ಕಿಂತ 
ಕಡಿಮೆ ಪೌಷ್ಟಿಕತೆ ಇನ್ನೂ ಉಳದುಕೊಂಡಿದೆ. ೭2೦16ರಲ್ಪ ಐದಕ್ಕಿಂತ 
ಕಡಿಮೆ ವಯಸ್ಸಿನ ಚಿಕ್ಕಮಕ್ಕಕಲ್ಲ ಕುಂಠಿತ ಬೆಳವಣಿಗೆ ಪ್ರಕರಣ 
ಸುಮಾರು ಶೇಕಡಾ 38ರಷ್ಪಿದೆ ಮತ್ತು ಕಡಿಮೆ-ತೂಕದ ಸಮಸ್ಯೆ 
ಸುಮಾರು ಶೇಕಡಾ 36ರಷ್ಪಿದೆ ಎಂದು ಅಂದಾಜಸಲಾಗಿದೆ. 


(NFHS-4 ಸಮೀಕ್ಷೆ) ಕೋವಿಡ್‌-19 ಸಾಂಕ್ರಾಮಿಕವು ಅಪ್ಪ್ತಅಸುವ 


ಮೊದಲೇ ಕಡಿಮೆ ಪೌಷ್ಟಿಕತೆಯೂ ಸೇರಿದಂತೆ ಮಕ್ಕಳ ಪೌಷ್ಟಿಕತೆಯ 
ವಿಚಾರವಾಗಿ 2೦೭ರಕ್ಕೆ ತಲುಪಬೇಕೆ೦ಂದು ನಿರ್ಧರಿಸಿದ್ದ ಗುರಿ 
ಸಾಧನೆಯಲ್ಲ ಭಾರತವು ಹಿಂದು೪ದಿತ್ತು. ಕೊರೊನಾದಿಂದಾಗಿ 
ಮೂಲ ಆರೋಗ್ಯ ನಿರ್ಧಾರಕ ಅಂಶಗಳ ಸುಧಾರಣೆಯಲ್ಲ ಭಾರೀ 
ಹಿನ್ನುಡೆ ಉಂಬಾಗಿದೆ. ಇದರ ಜೊತೆಗೆ ಜಂತುಹುಳು ನಿರ್ಮೂಲನೆ 
ಕಾರ್ಯಕ್ರಮ ಹಾಗು ಕಜ್ಬಣ ಮತ್ತು ಘೋಲಕ್‌ ಆಮ್ಲ ಪೂರಕ 
ಪಹೋಷಕಾಂಶಗಳ ಕಾಂರ್ರಕ್ರಮಗಳಗೆ ಉಂಬಾಗಿರುವ 
ಅಡಚಣಿೆಗಳ೦ಂದ ಈಗಾಗಲೇ ಆತಂಕಕಾರಿ ಹಂತದಲ್ತ್ಪರುವ 


ರಕ್ತಹೀನತೆಯನ್ನು (NF॥S-4 2೦16ರ ಸಮೀಕ್ಷೆಯ ಪ್ರಕಾರ ಇದು 
ಶೇಕಡಾ ರ8ರಷ್ಟಿತ್ತು.) ಇನ್ನಷ್ಟು ಹದಗೆಡುವಂತೆ ಮಾಡಬಹುದು. 
ಆಹಾರದ ಪೂರಕ ಪೋಷಕಾಂಶಗಳ ಕೊರತೆ ಗರ್ಜಣಿಯರು 
ಹಾಗು ಹಾಲೂಡಿಸುವ ತಾಯಂದಿರ ಆರೋಗ್ಯದ ಮೇಲೆ, 
ತನ್ಯೂಲಕ ಅವರ ಎಳೆಯ ಮಕ್ಷಳು ಮತ್ತು ಇನ್ನೂ 
ಹುಟ್ಟಬೇಕಾಗಿರುವ ಮಕ್ಷಳ ಆರೋಗ್ಯದ ಮೇಲೆ ಪರಿಣಾಮ 


ಬರಬಹುದು. 


ದಿನನಿತ್ಯ ಶಾಲೆಗೆ ಹೋಗುವುದು ಅವಕಾಶ ವಂಚಿತ ಮಕ್ಷಳಗೆ 
ಒಂದು ಸುರಕ್ಷಿತವಾದಂತಹ ಪರಿಸರ ಸಿಗುವಂತೆ ಮಾಡುತ್ತದೆ. 
ಶಾಲೆಯಲ್ಲ ಸಿಗುವ ಪೌಷ್ಠಿಕ ಜಸಿಯೂಟ ಹಾಗು ಭದ್ರತೆ ಎರಡೂ 
ಪೋಷಕರು ಮಕ್ಷಳನ್ನು ಶಾಲೆಗೆ ಕಳುಹಿಸುವಂತೆ ಪ್ರೋತ್ಸಾಹಿಸುವ 
ವಿಚಾರಗಳಾಗಿವೆ. ಅದರಲ್ಲೂ ಕಡು ಬಡತನದ ಕುಟುಂಬಗಳು 
ತಮ್ಮ ಮಕ್ಕಳು ಎಲ್ಲರುತ್ತವೆ. ಏನು ಊಟ ಮಾಡುತ್ತವೆ ಎಂಬ ಚಿಂತೆ 
ಇಲ್ಲದೆ ಹೊಲ್ಲೆಪಾಡಿಗೆ ಕೂಲ ಕೆಲಸ ಇತ್ಯಾದಿಯಲ್ಲ ತೊಡಗಿ- 
ಕೊಳ್ಳಲು ಅನುವಾಗುತ್ತದೆ. ಆರೋಗ್ಯಕರ ಆಹಾರಕ್ಕೆ ಬೇರೆ 
ದಾರಿಯೇ ಇಲ್ಲದ ಬಡಮಕ್ಕಆಳಗಂತೂ ಶಾಲೆಯಲ್ಲ ಕೊಡುವ 
“ಬನಿಯೂಟ” ಬಹಳ ಮುಖ್ಯವಾಗಿದೆ. ಇದು ನಗರದ ವಲಸೆ 
ಕಾರ್ಮಿಕರ ಮಕ್ನಕ ವಿಷಯದಲ್ಲ ಸತ್ಯವಾಗಿದ್ದು. ಘಂ ಮಕ್ಕಳನ್ನು 
ಬಾಲ ಕಾರ್ನ್ಮಿಕರಾಗುವ ಅಪಾಯದಿಂದ ರಕ್ಷಿಸುತ್ತದೆ. ಅನೇಕ 
ಬಡಕುಟುಂಬಗಳ ಹದಿಹರೆಯದ ಹೆಣ್ಣುಮಕ್ಕಳು ಶಾಲೆಯ 
ಆರೋಗ್ಯ ಕಾರ್ಯಕ್ರಮದಡಿ ಸಿಗುವ "ಸ್ಯಾನಿಟರಿ ನ್ಯಾಪ್‌ಕಿನ್‌”ಗಳ 
ಮೇಲೇ ಅವಲಂಜತರಾಗಿದ್ದು. ಅಂತಹವರಿಗೆಲ್ಲಾ "ಲಾಕ್‌ಡೌನ್‌” 
ಸಂದರ್ಭದಲ್ಲ ಬಹಳವೇ ಸಂಕಷ್ಟ ಉಂಬಾಗಿರುತ್ತದೆ. 


2೦16ನೇ ಇಸವಿಯಲ್ಲ ಕೇವಲ 6೦ ಪ್ರತಿಶತ ಮನೆಗಕಲ್ಪ ಮಾತ್ರ 
ಕೈತೊಳೆಯಲು ಸಾಬೂನು ಮತ್ತು ನೀರು ಎರಡೂ ಲಭ್ಯವಿತ್ತು. 
ಕೋವಿಡ್‌-19 ಸಾಂಕ್ರಾಮಿಕದ ಸಂದರ್ಭದಲ್ಲ ರೋಗ 
ಹರಡುವುದನ್ನು ತಡೆಯಲು ಕೈಗಳ ಶುಚಿತ್ಯ್ತದ ಅಭ್ಯಾಸ 
ಸುಧಾರಿಸುವ ಪ್ರಯತ್ನಗಳು ಮತ್ತು ಅನೇಕ ಪ್ರಚಾರ ಕಾರ್ಯ- 
ಕ್ರಮಗಳು ಧನಾತ್ಮಕ ಪರಿಣಾಮ ಉಂಟುಮಾಡಿದ್ದರೂ ಗಮನಾರ್ಹ 
ಸಂಖ್ಯೇಯ ಜನರಿಗೆ ಕೈ ತೊಳೆಯಲು ನೀರು ಅಥವಾ ಸಾಬೂನು 
ಅಥವಾ ಎರಡೂ ಲಭ್ಯವಿರುವುದಿಲ್ಲ. ತನ್ಮೂಲಕ ಅವರು 
ವೈರಾಣುವಿನಿಂದ ಸೋಂಕಗೆ ತುತ್ನಾಗುವ ಸಾಧ್ಯತೆ ಇನ್ನೂ 
ಹೆಚ್ಚಾಗುತ್ತದೆ. 


ಜೀವನೋಪಾಯ ಕಳೆದುಕೊಳ್ಳುವುದರಿಂದಾಗುವ ಪರಿಣಾಮಗಳು 


ಅತಿಮುಖ್ಯವಾಗಿ, ಸೋಂಕು ಹರಡುವುದನ್ನು ತಡೆಯಲು 
ತೆಗೆದು ಕೊಂಡ "“ಲಾಕ್‌ಡೌನ್‌”' ಮುಂತಾದ ಕ್ರಮಗಳು 
ಜೀವನೋಪಾಯಕ್ಕಾಗಿ ದಿನಗೂಅಯನ್ನೇ ನಂಜರುವ ಲಕ್ಷಾಂತರ 
ಕುಟುಂಬಗಳ ಮೇಲೆ ತೀವ್ರ ಪರಿಣಾಮ ಉಂಟುಮಾಡಿವೆ. ಇದು 
ದುರ್ಬಲ ವರ್ಗದ ಮಕ್ಕಳಗೆ ಮೂರು ರೀತಿಯ ಪ್ರಹಾರವನ್ನು 
ಉಂಟು ಮಾಡಿದಂತಾಗಿದೆ - ಅವರ ಪೋಷಕರಿಗೆ ಕೆಲಸವಿಲ್ಲ, 
ಶಾಲೆಗಳು ಮುಚ್ಚಿವೆ ಮತ್ತು ಕುಟುಂಬವು ಪ್ರತಿ ಹೊತ್ತಿನ ಊಟಕ್ಕೂ 
ಪರದಾಡುವಂತಾಗಿದೆ, ಈ ಸಮಯದಲ್ಲ ಬೇರೆ ದಾರಿಯಿಲ್ಲದೇ 
ಚಿಂದಿ ಆಯುತ್ತಿರುವ ಕೆಲವು ಮಕ್ಕಳನ್ನು ಹಿರ್ವ ಪತ್ರಕರ್ತ 
ಸಂದರ್ಶಿಸಿದಾಗ ಅವರು, "ಮುಂಡೆ ತಮಗೆ ಶಾಲೆಗೆ ಹೋಗುವ 
ಅವಕಾಶ ಸಿಗುವುದೇ ಇಲ್ಲವೇನೋ'' ಎಂದು ಹೇಳಆರುವುದು 
ಬಹುಶಃ ಆ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಆಗಿರುವ ತೀವ್ರ 
ಆಘಾತವನ್ನು ಸೂಚಿಸುತ್ತದೆ. ಈ ವಾಸ್ತವ ಚಿತ್ರಣ ಹೃದಯ- 
ವಿದ್ರಾವಕವಾದದ್ದು. ಇಂಥ ಪರಿಸ್ಥಿತಿಯಲ್ಲ ಅನೇಕ ಮಕ್ಕಳು 
ಅಪಾಯಕಾರಿಯಾದ ಕಟ್ಟಡ ನಿರ್ಮಾಣ ಕೆಲಸಗಳಗೆ ಹಾಗು 
ಜೀಡಿಕಟ್ಟುವ ಕೆಲಸಕ್ಕೂ ದೂಡಲ್ಪಟ್ಟದ್ದಾರೆ. 


ಶ್ರೀಮಂತ ಕುಟುಂಬಗಳ ಮಕ್ಕಳಗೆ ಹೋಲಸಿದರೆ, ಬಡ ಕುಟುಂಬದ 
ಮಕ್ಕಳಗೆ ಕಂಪ್ಯೂಟರ್‌ಗಳು ಇಂಟರ್‌ನೆಟ್‌ ಮತ್ತು ವಿದ್ಯುಚ್ಛಕ್ತಿಯ 
ಲಭ್ಯತೆ ಸಮರ್ಪಕವಾಗಿಲ್ಲ. ಈ ಕಾರಣದಿಂದಲೂ ಸಹ ಮಕ್ಷಳು 
ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಲು ಕಠಿಣ 
ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಬಡಕುಟುಂಬಗಕಲ್ಲ ಸಿಗುವ 
ಅಲ್ಪಪ್ಪಲ್ಪ ವಿದ್ಯಾಭ್ಯಾಸಕ್ಕೆ ಪೂರಕವಾದ ಸಾಧನಗಳೂ ಕೂಡ 
ಗಂಡುಮಕ್ಕಳಗೆ ಮೊದಲು ಪಿಗುವುದರಿಂದ ಹೆಣ್ಣುಮಕ್ಕಳಗೆ 
ವಿದ್ಯಾಭ್ಯಾಸ ಮುಂದುವರೆಸುವುದು ಇನ್ನೂ ಹೆಚ್ಚು ಕಷ್ಟಕರವಾಗಿದೆ. 
ಈ ಎಲ್ಲಾ ಕಾರಣಗಳಂದಾಗಿ ಹೆಚ್ಚಿನ ಪ್ರಮಾಣದ ಮಕ್ಕಳು 
ಶಾಲೆಯನ್ನು ಜಡುತ್ತಿರುವುದರಿಂದ ಮಕ್ಕಳ ನಿಂದನೆ, ಅವಗಣನೆ, 
ಶೋಷಣಿ ಮತ್ತು ಕೌಟುಂಬಕ ದೌರ್ಜನ್ಯಗಳು ಹೆಚ್ಚಾಗಿರುವುದು 
ವರದಿಯಾಗಿದೆ. ಇವೆಲ್ಲದರಿಂದಾಗಿ ಮಕ್ಷಳ ಮಾನಸಿಕ ಆರೋಗ್ಯ 
ಹಾಗು ಸ್ಥಾಸ್ಸ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುವ 
ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿದೆ. ಕೋವಿಡ್‌ - 1೨ ಸೋಂಕಿಗೆ 
ತುತ್ತಾಗಿ ತಂದೆತಾಲಯು ಇಬ್ಬರೂ ಸಾವಿಗೀಡಾಗಿ ಮಕ್ಷಳು ಅತ್ಯಂತ 
ಸಂಕಷ್ಟಕ್ಕೆ ತುತ್ತಾಗಿರುವ ಸಾಧ್ಯತೆಯೂ ಇದೆ. ಕೋವಿಡ್‌ 
ಸಾಂಕ್ರಾಮಿಕದಿಂದ ಆಗಿರುವ ಒಟ್ದಾರೆ ನಷ್ಟ ಮೇಲ್ನೋಟಕ್ಕೆ 
ಗೋಚರವಾಗುವುದಕ್ಕಿಂತಲೂ ಎಷ್ಟೋ ಪಟ್ಟು ಹೆಚ್ಚಾಗಿದ್ದು. ಅದು 
ಮಕಳು. ಕುಟುಂಬಗಳು ಮತ್ತು ದೇಶದ ಮೇಲೆ ತೀವ್ರವಾದ 
ಪರಿಣಾಮ ಜೀರಿದೆ. ಮಕ್ಕಳು ನೇರವಾಗಿ ತಾವೇ ಕೋವಿಡ್‌ 
ಸೋಂಕಗೆ ಒಳಗಾಗುವ ಅಥವಾ ಅದರಿಂದ ಅಪಾಯ ಹೊಂದುವ 
ಸಾಧ್ಯತೆ ಕಡಿಮೆ ಇದ್ದರೂ ಕೂಡ ಕೋವಿಡ್‌ನಿಂದ ಉಂಟಾಗುವ 
ಪರೋಕ್ಷ ಪರಿಣಾಮಗಳಂದ ತೀವ್ರ ಹಾನಿಗೊಳಗಾಗುವ 
ಅಪಾಯದಲ್ಪದ್ದಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


15 


16 


ಕಲಕೆ 


ಬಸಿಯೂಟ 


ಕೌಟುಂಬಕ 
ನಿಂದನೆಯುಂದ ರಕ್ಷಣೆ 


ಸಾಮಾಜಕ 
ಕೌಶಲ್ಯಗಳು 


ಆಟೋಟಗಳಲ 
ತೊಡಗುವುದು 


ಹಾ 


ಆರೋಗ್ಯದ ಬದ್ದೆ ಅರಿವು 


ಶಾಲಾ ಆರೋಗ್ಧ 
ಶಾಲೆ [ ಕಬ್ಣಣ ಮತ್ತು ಫೋಲಕ್‌ 
ಕಾರ್ಯಕ್ರಮ ಸಮು ಮಾತೆಗಳು 


ಆರೋಗ್ಯ ತಪಾಸಣೆ 


= 


ಚಿತ್ರ 1: ಮಕ್ಕಳ ಆರೋಗ್ಯದ ಕುರಿತು ಶಾಲೆಗಳು ಹೇಗೆ ಕೊಡುಗೆ ನೀಡುತ್ತವೆ (ಮೂಲ: ಲೇಖಕರು) 


ದೈಹಿಕ ಚಟುವಟಕೆಗಳಗೆ 
ಸ್ಥಳದ ಅಭಾವ 


ಪೌಷಿಕ ಆಹಾರದ 
ಲಭ್ಯ ಯಲ್ಲ ಅಡಚಣೆ 


ಕುಟುಂಬದ ಆದಾಯ/ 
ಜೀವನೋಪಾಯಕ್ಕೆ ಆಗುವ ನಷ್ಟ 


ಕಷ್ಟದ ಜೀವನ 


ಮಗುವಿನ ಆರೋಗ್ಯ ಮತ್ತು ಬೆಳವಣಿಗೆಯ 
ಸಾಮರ್ಥ್ಯದ ಮೇಲೆ ಅರುವ ಪರಿಣಾಮಗಳು 


ಶಾಲೆ ಬಡುವ ಮಕ್ಷಳ.. 
ಸಂಖ್ಯೆಯಲ್ಲಿ ಹೆಚ್ಚೆಳ 


ಬಾಲಕಾರ್ಮಿಕರಾಗಿರುವುದು, 
ಅಪಾಯದ ಕೆಲಸಗಳಲ್ಲಿ 


ಚಿತ್ರ ೨. ಸಾಂಕ್ರಾಮಿಕದಿಂದಾಗಿ ಮಕ್ಕಳ ಆರೋಗ್ಯವನ್ನು ಹದಗೆಡಿಸುವ ಸಂಭಾವ್ಯ ಪರಿಣಾಮದ ಮಾರ್ಗಗಳು; ನಗರ ಮತ್ತು ಗ್ರಾಮೀಣ ಮಕ್ಕಳಗೆ ಕಪ್ಪು 
ಬಣ್ಣದಲ್ಲರುವ ಮಾರ್ಗಗಳು ಬಲು ಮುಖ್ಯ, ಕೆಂಪು ರೇಖೆಗಳು ನಗರವಾಸಿ ಮಕ್ಕಳಿಗೆ ಹೆಚ್ಚು ಪ್ರಸ್ತುತವಾಗಿವೆ (ಮೂಲ: ಲೇಖಕರು) 


ದುಷ್ಟರಿಣಾಮಗಳನ್ನು ತಗ್ಗಿಸಿ ಮಕ್ಕಳ ಆರೋಗ್ಯವನ್ನು ಕಾಪಾಡುವುದು 


ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಸಾಮಾನ್ಯ ಜನಜೀವನ 
ಅಸ್ತವ್ಯಸ್ತವಾಗಿದ್ದು, ಅನೇಕ ಮಕ್ಕಳು ಈಗಾಗಲೇ ಅದರಿಂದ 
ಉಂಬಾಗಿರುವ ತೀವ್ರ ದುಷ್ಪರಿಣಾಮಗಳನ್ನು ಎದುರಿಸುತ್ತಿದ್ದಾರೆ. 
ಇಂತಹ ಸಂದರ್ಭದಲ್ಲ ಮುಂದೆ ಇನ್ನೂ ಹೆಚ್ಚಿನ ತೊಂದರೆ 
ಏನಾಗಬಹುದೆಂದು ಅರ್ಥಮಾಡಿಕೊಂಡು ಮತ್ತು ಅದರ 
ದುಷ್ಪರಿಣಾಮವನ್ನು ತಗ್ಗಿಸಲು ಸರ್ಕಾರಗಳು, ಆರೋಗ್ಯ ಹಾಗು 
ಸಾಮಾಜಕ ಕಾರ್ಯಕರ್ತರು. ಪ್ರಯಂಸೇವಾ ಸಂಸ್ಥೆಗಳು 
ಶ್ರಮಿಸುತ್ತಿದ್ದಾರೆ. ಅವಶ್ಯಕತೆ ಇರುವ ಕುಟುಂಬಗಳಗೆ 
ಸಾಕಾಗುವಷ್ಟು ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡಲು ಮತ್ತು 
ಜಸಿಯೂಟ ಕಾರ್ಯಕ್ರಮ ಮುಂದುವರೆಸಲು ಕಾರ್ಯ 
ನೀತಿಯನ್ನು ರೂಪಿಸಲಾಗಿದೆ. ಈ ಮೊದಲು ಕಟ್ಟುನಿಟ್ದಾದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


“ಲಾಕ್‌ಡೌನ್‌” ನಿಯಮಗಳಂದಾಗಿ ಸಂಬಂಧಪಟ್ಟ ಸಿಬ್ಬಂದಿ 
ವರ್ಗದವರು. ಅದರಲ್ಲೂ ನಗರ ಪ್ರದೇಶಗಳ ಕೊರೊನಾ 
ಸೋಂಕಿಗೆ ತುತ್ತಾದ ಕಾರಣಗಳಂದಾಗಿ ಈ ಕಾರ್ಯಕ್ರಮವು 
ಈವರೆಗೆ ಮಿಶ್ರ ಯಶಸ್ಸನ್ನು ಕಂಡಿದೆ. ಪೌಷ್ಠಿಕ ಆಹಾರದ 
ಲಭ್ಯತೆಯನ್ನು ಸುಧಾರಿಸಲು ಅಂಥ ಕಾರ್ಯಕ್ರಮಗಳು 
ಕೋವಿಡ್‌-19 ಸೋಂಕಿನ ಪರಿಣಾಮವನ್ನು ಮತ್ತು ಅಪಾಯವನ್ನು 


ಕಡಿಮೆ ಮಾಡಲು ಬಹಕ ನಿರ್ಣಾಯಕವಾಗಿಪವೆ. 


ಮಕ್ಕಳಲ್ಲ ಸಮಗ್ರ ದೈಹಿಕ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಯ 
ಹೆಚ್ಚಳ ಮತ್ತು ಬುದ್ಧಿಶಕ್ತಿಯ ಬೆಳವಣಿಗೆ ಆಗಬೇಕಾದರೆ ಉತ್ತಮ 
ಪೋಷಕಾಂಶಗಳಆರುವ ಆಹಾರದ ಲಭ್ಯತೆ ಬಹಳ ಮುಖ್ಯು. 
ಯಾವುದೇ ಒಂದು ನಿರ್ದಿಷ್ಟವಾದ ಆಹಾರ ಅಥವಾ ಪೂರಕವಾದ 
ಆಹಾರ ಕೋನವಿಡ್‌-1೨ಕ್ಕೆ ಎದುರಾಗಿ ರಕ್ಷಣೆ ಒದಗಿಸುತ್ತದೆ 


ಎನ್ನುವುದಕ್ಕೆ ಯಾವುದೇ ಪುರಾವೆ ಇಲ್ಲ. ಆದರೆ ಕೆಲವು ರೀತಿಯ 
ಸೂಕ್ಷ ಪೋಷಕಾಂಶಗಳು, ಅಂದರೆ ವಿಟಮಿನ್‌ ಸಿ, D, C, £, B6 
ಮತ್ತು B12, ಘೋಲೇಟ್‌. ಜಂಕ್‌. ಕಜ್ಬಣ, ತಾಮ್ರ, ಸೆಲೆನಿಯಂ 
ಇವುಗಳನ್ನು ಒಳಗೊಂಡಂತಹ ಆಹಾರವು ದೇಹದ ರೋಗ 
ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎನ್ನುವುದು ಈಗಾಗಲೇ 
ತಿಕದಿರುವ ವಿಚಾರವಾಗಿದೆ. ಅಪೌಷ್ಟಿಕತೆಂಶು ಸಾಮಾನ್ಯ 
ಲಕ್ಷಣಗಳೆಂದರೆ ಆಯಾಸ, ಸುಸ್ತು, ತೂಕ ಕಡಿಮೆಯಾಗುವುದು. 
ಮನಸ್ಸಿಗೆ ಕರಿಕರಿಯಾಗುವುದು, ಏಕಾಗ್ರತೆಯ ಕೊರತೆ, ಭೇದಿ, 
ಚರ್ಮದ ಗುಣದಲ್ಲ ಬದಲಾವಣಿ ಕಂಡುಬರುವುದು. ರಾತ್ರಿ ಹೊತ್ತು 
ಕೇಣ್ಬು ಸರಿಯಾಗಿ ಕಾಣಿಸದೆ ಇರುವುದು, ಏದುಸಿರು ಬರುವುದು, 
ಪದೇಪದೇ ಯಾವುದಾದರೂ ಸೋಂಕಗೆ ತುತ್ತಾಗುವುದು ಇತ್ಯಾದಿ. 
ವೈಯಕ್ತಿಕ ನೆಲೆಯಲ್ಲ ಪೋಷಕರು ತಮ್ಮ ಮಕ್ಕಳು ಸಂತುಅತ 
ಆಹಾರ ಸೇವಿಸುವಂತೆ ಕಾಕಜ ವಹಿಸಬೇಕು. ಆರೋಗ್ಯ ಪೂರ್ಣ 
ಆಹಾರವೆಂದರೆ, ಅದು ಸಂತುಲಅತವಾದ ಆಹಾರವಾಗಿದ್ದು. ವಿವಿಧ 
ರೀತಿಯು ಆಹಾರ ಪದಾರ್ಥಗಳನ್ನು ಒಳಗೊಂಡಿರುವುದು. 
ಪೋಷಕಾಂಶಗಳ೦ದ ಸಮೃದ್ಧವಾದ ಧಾನ್ಯಗಳು. ಬೇಳೆಕಾಳುಗಳು. 
ಹಣ್ಣು ಮತ್ತು ತರಕಾರಿಗಳು ಹಾಗು ಪ್ರಾಣಿಜನ್ಯ ಆಹಾರ 
ಪದಾರ್ಥಗಳನ್ನು ಒಳಗೊಂಡಿರುವಂತಹುದು. 


ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿಗಳು ಇನ್ನೂ 
ತೆರೆಯದಿದ್ದರೂ ಮತ್ತು ಅವು ಯಾವಾಗ ತೆರೆಯಬಹುದು 
ಎನ್ನುವುದು ಈವರೆಗೆ ಸಷ್ಟವಾಗದಿದ್ದರೂ. ಮೊದಲೇ 
ಪ್ರಸ್ತಾಪಿಸಿದಂತೆ ಭಾರತದಲ್ಲರುವ ಭಾರೀ ಸಂಖ್ಯೇಯ ಮಕ್ಷಳು 
ತಮ್ಮ ಶಾಲೆಯಲ್ಲ ದೊರೆಯುವ ಮಧ್ಯಾಹ್ನದ 
ಜಸಿಯೂಟವನ್ನೇ ಆಹಾರಕ್ಷಾಗಿ ಅವಲಂಬಸಿರುತ್ತಾರೆ. ಇಂತಹ 
ಸಂದರ್ಭದಲ್ಲ ಪೌಷ್ಠಿಕ ಆಹಾರ ನಿರಂತರ ದೊರಕುವಂತೆ 
ಮಾಡಲು ಬದಲ ವ್ಯವಸ್ಥೆಗಳಾದ ಸಿದ್ಧ ಆಹಾರ ಸರಬರಾಜು, 
ಆಹಾರ ಪದಾರ್ಥಗಳನ್ನು ಮನೆಗೆ ತೆಗೆದುಕೊಂಡು ಹೋಗಲು 
ಪಡಿತರ ವ್ಯವಸ್ಥೆ, ಆಹಾರ ಪದಾರ್ಥ ಖರೀದಿಗಾಗಿ ದೃಢೀಕೃತ 
ಚೀಟ (ವೋಚರ್‌) ಮತ್ತು ನಗದು ಹಣದ ವರ್ಗಾವಣೆ 
ಇವುಗಳನ್ನು ಸೋಂಕು ನಿಯಂತ್ರಣಕ್ಕೆ ಅನುಸರಿಸಬೇಕಾದ 
ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಅನುಷ್ಠಾನಕ್ಕೆ ತರುವ ಬದ್ದೆ 
ಪರಿಗಣಿಸಬಹುದು. ತಾಯ ಮತ್ತು ಮಗುವಿನ ಆರೋಗ್ಯ 
ಕಾಪಾಡಲು ಇರುವ ಸಾಮಾಜಕ ಕಾರ್ಯಕ್ರಮಗಳಾದ 
ಗರ್ಭಣಿಯರು ಮತ್ತು ಬಾಣಂ೦ತಿಯರನ್ನು ಮನೆಯಲ್ಲೇ ಭೇಟ 
ಮಾಡಿ ಪರೀಕ್ಷಿಸುವುದು. ಸೂಕ್ಷ ಪೋಷಕಾಂಶಯುಕ್ತ 
ಔಷಧ/ಆಹಾರ ಪೂರೈಕೆ ಮತ್ತು ರೋಗ ನಿರೋಧಕ 
ಚುಚ್ಚುಮದ್ದುಗಳನ್ನು ನೀಡುವುದು - ಇಂತಹ ಕಾರ್ಯ- 
ಕ್ರಮಗಳನ್ನು ಬಲಪಡಿಸುವುದು ಮತ್ತು ಮುಂದುವರೆಸುವುದು 
ಮಕ್ಕಳ ಆರೋಗ್ಯದ ಮೇಲಾಗಬಹುದಾದ ಈ ಸಾಂಕ್ರಾಮಿಕ 
ರೋಗದ ಪರಿಣಾಮವನ್ನು ತಗ್ಗಿಸಲು ಬಹಳ ಮುಖ್ಯವಾಗಿವೆ. 
ಚಳಗಾಲದಲ್ಲ ವೈರಸ್‌ಗಳ ಹರಡುವಿಕೆ ಗರಿಷ್ಠ ಮಟ್ಟಕ್ಕೆ 
ಏರುವುದರಿಂದ ಈಗ ಇರುವ ರೋಗ ಹರಡುವಿಕೆ ನಿಯಂತ್ರಣ 
ವ್ಯವಸ್ಥೆಗಳನ್ನೂ ಬಲಪಡಿಸಬೇಕಾಗುತ್ತದೆ. ಈ ಸಮಯದಲ್ಲ 
ಮಾಸ್ಟ್‌ ಬಳಕೆ ಹಾಗು ಸಾಮಾಜಕ ಅಂತರ ಕಾಪಾಡುವ 
ನಿಯಮಗಳನ್ನು ಇನ್ನಷ್ಟು ಕಟ್ಟುನಿಟ್ಟು ಮಾಡಿ ಪಾಲಅಸಬೇಕು 
ಎಂದು ಶಿಫಾರಸ್ಸು ಮಾಡುತ್ತೇವೆ. 


ಮಕ್ಷಳಗೆ ವಿದ್ಯಾಭ್ಯಾಸ ಹಾಗು ಪೂರಕ ಆಹಾರ ಸಮರ್ಪಕವಾಗಿ 
ದೊರೆಯುವಂತೆ ಮಾಡಲು ಕೆಲವೊಂದು ನೆರವಿನ ಅಗತ್ಯವಿರುವ 
ಪ್ರದೇಶಗಳಲ್ಲ ತಾತ್ಲಾಅಕ ವ್ಯವಸ್ಥೆಯನ್ನೂ ಮಾಡಲಾಗಿತ್ತು. 
ಈಗಾಗಲೇ ಸಮರ್ಪಕ ಹಾಗು ಶಕ್ತಿಯುತ ಸರ್ಕಾರಿ ಶಾಲೆಗಳ ಸೇವೆ 
ಇದ್ದು ಮಕ್ಷಳ ಆರೋಗ್ಯದ ಸೂಚ್ಯಂಕ ಮೇಲ್ಕಟ್ಟದಲ್ಲದ್ದ ಕೇರಳ 
ಮುಂತಾದ ರಾಜ್ಯಗಳಲ್ಲಿ ಈ ಸಮಯದಲ್ಲ ತೊಂದರೆಗಳನ್ನು 
ಸಮರ್ಪಕವಾಗಿ ನಿಭಾಯುಸಿರುತ್ತಾರೆ. ನಗರಗಕಲ್ಲರುವ ಕೊಳಚೆ 
ಪ್ರದೇಶಗಳನ್ನೂ ಒಳಗೊಂಡಂತೆ ಮಕ್ಕಳ ಆರೋಗ್ಯ ಸೂಚ್ಛಂಕವೂ 
ಕಡಿಮೆ ಇರುವ ಪ್ರದೇಶಗಳ ಬಣ್ಣೆ ಹೆಚ್ಚನ ಕಾಕಜ ವಹಿಸುವುದು 
ಅತ್ಯವಶ್ಯಕವಾಗಿದೆ. ಅನೇಕ ನಗರ ಪ್ರದೇಶಗಳಕಲ್ಲ ಪ್ರಯಂಸೇವಕರು 
ಮಕ್ಷಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದೇ ಇರಲೆಂದು ತಾತ್ನಾಅಕ 
ಶಾಲೆಗಳ ವ್ಯವಸ್ಥೆ ಮಾಡಿದ್ದಾರೆ. ಇವೇ ವ್ಯವಸ್ಥೆಗಳನ್ನ 
ಮುಂದುವರಿಸಿಕೊಂಡು ಹೋಗುವುದು ಸಾಧ್ಯವಿಲ್ಲವಾದರೂ 
ಇದರಿಂದಾಗಿ ಕೆಲವು ಮಕ್ಷಳಾದರೂ ಶಾಲೆ ಜಡುವುದನ್ನು 
ತಡೆಗಟ್ಟಲು ಸಾಧ್ಯವಾಗಿದೆ. ಅನೇಕ ನಾಗರಿಕ ಸಮಾಜ ಸೇವಾ 
ಸಂಸ್ಥೆಗಳು ಸಹ ಈ ಕಠಿಣ ಸಂದರ್ಭದಲ್ಲ ಆಹಾರ ಪೂರೈಕೆ ಮತ್ತು 
ವೈದ್ಯಕೀಯ ಸೇವೆ ಪೂರೈಕೆ ಇನ್ನಷ್ಟು ಸುಧಾರಿಸಲು ತಮ್ಮ 
ಸಂಪನ್ಮೂಲಗಳನ್ನು ಕ್ರೋಡೀಕರಿಸಿದ್ದಾರೆ. ಪ್ರಾಥಮಿಕ ಶಾಲೆಗೆ 
ಹೋಗುವ ವಯಸ್ಸಿನ ಮಕ್ಕಳ೦ದ ಕೊರೊನಾ ಸೋಂಕು ಹರಡುವ 
ಸಂಭಾವ್ಯತೆ ಕಡಿಮೆ ಇರುತ್ತದೆ. ಆದ್ದರಿಂದ ಕೆಲವರು ದೊಡ್ಡ ಮಕ್ಷಳ 
ಶಾಲೆ ತೆರೆಯುವ ಮೊದಲು ಪ್ರಾಥಮಿಕ ಶಾಲೆಯ ಮಕ್ಷಳಗೆ 
ಶಾಲೆಯನ್ನು ತೆರೆಯಬಹುದೆಂದು ಸಲಹೆ ನೀಡಿದ್ದಾರೆ. ಶಾಲೆಗಳು 
ಸರಿಯಾದ ಸಮಯಕ್ಕೆ ಹಾಗು ಸುರಕ್ಷಿತವಾಗಿ ಪುನರಾರಂಭ 
ಮಾಡಲು ಗಂಭೀರವಾದ ಮಾತುಕತೆ ನಡೆಸಿ ನಿರ್ಧಾರ ತೆಗೆದು- 
ಕೊಳ್ಳುವುದು ಅತ್ಯವಶ್ಯಕವಾಗಿದೆ. 


ಈ ಸಾಂಕ್ರಾಮಿಕ ರೋಗದಿಂದಾಗಿ ಮಕ್ಕಳ ಮಾನಸಿಕ ಆರೋಗ್ಯದ 
ಮೇಲೂ ವಿಪರೀತವಾದ ಪರಿಣಾಮ ಉಂಬಾಗಿರುವ ಸಂಭವವಿದೆ. 
ಮನಸ್ಸಿತಿಯಲ್ಲನ ಏರುಪೇರು, ವರ್ತನೆಗಕಲ್ಲ ಬದಲಾವಣೆ, ಹಿಂದೆ 
ಸಂತೋಷವಾಗಿ ತೊಡಗಿಸಿಕೊಳ್ಳುತ್ತಿದ್ದಂತಹ ಚಟುವಟಕೆಗಳಲ್ಲ 
ನಿರಾಸಕ್ತಿ, ನಿದ್ರಾಹೀನತೆ, ಮರೆಗುಆಳತನ ಮತ್ತು ಏಕಾದ್ರತೆ 
ಇಲ್ಲದಿರುವುದು ಮುಂತಾದವು ಮಾನಸಿಕ ಮತ್ತು ಭಾವನಾತ್ಯಕ 
ಆರೋಗ್ಯ ಹದಗೆಟ್ಟರುವುದರ ಸೂಕ್ಷ ಲಕ್ಷಣಗಳಾಗಿವೆ. 
ಶಣಗಿನ ಸಂದರ್ಭ ಪಾಲಕರು ಮತ್ತು ಮಕ್ಕಳು ಇಬ್ಬರೂ 
ಒತ್ತಡದಲ್ಲರುವಂತಹ ಸನ್ನಿವೇಶ. ಅದರಲ್ಲೂ ನೌಕರಿ ಕಳೆದು- 
ಕೊಂಡು ಕಡ್ಡಾಯವಾಗಿ ವಲಸೆ ಹೋಗಬೇಕಾಗಿ ಬಂದಿರುವವರಿಗೆ 
ಇದು ಹೆಚ್ಚು ತೀವ್ರವಾಗಿರುತ್ತದೆ. ಪೋಷಕರಿಗೆ ತಮ್ಮದೇ ಆದ 
ಕಷ್ಟಗಳರುತ್ತವೆ. ಆದರೂ ಮಕ್ಷಳು ಮಾನಸಿಕವಾಗಿ 
ಸದ್ಯೃಢರಾಗಿರುವಂತೆ ಮಾಡುವುದು ಬಹಳ ಮುಖ್ಯು. ಅದಕ್ಸಾಗಿ 
ಅವರು ತಮ್ಮ ತೊಂದರೆಗಳ ಬಗ್ಗೆ ಹೇಳದ್ದನ್ನು ಕೇಆಸಿಕೊಳ್ಳುವುದು. 
ಅವರ ಕಷ್ಟಗಳ ಬದ್ಧೆ ಸಹೃದಯತೆ ಹೊಂದಿರುವುದು. ಮಕ್ಕಳ 
ಸಂಶಯಗಳನ್ನು ನಿವಾರಿಸುವುದು, ಸಾಂತ್ರನ ಹೇಆ ಹುರಿದುಂಬ- 
ಸುವುದು. ಅವರಿಗೆ ಆಶಾಭಾವನೆ ಮೂಡುವಂತೆ ಮಾಡುವುದು. 
ಅವರ ಸಮಸ್ಯೆಗಳನ್ನು ಪರಿಹರಿಸಲು ಭಾವನಾತ್ಮಕ ಬೆಂಬಲ 
ನೀಡುವುದು ಎಲ್ಲವನ್ನೂ ಮಾಡಬೇಕಾಗುತ್ತದೆ. ಮಕ್ಕಳು ಸಾಮಾಜಕ 
ಸುದ್ದಿ ಮಾಧ್ಯಮಗಳ ಮೂಲಕ ಈ ಮಹಾವ್ಯಾಧಿಗೆ ಸಂಬಂಧ- 
ಪಟ್ಟಂತಹ ವಿವರಗಳನ್ನು ತಿಆಯುವುದನ್ನು ಸಾಧ್ಯವಾದಷ್ಟು 
ತಡೆಯಬೇಕು. 


ಶಣಗಿರುವಂತಹ ಒತ್ತಡದ ಸನ್ನಿವೇಶದಲ್ಲ ಮಕ್ಕಳಗೆ ಒಂದು 
ನಿಯಮಿತವಾದ ದಿನಚರಿ ರೂಪಿಸಿ ಕೊಡುವುದು ಬಹಳ ಮುಖ್ಯ. ಆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಫ್ಲೆಂಬರ್‌ 2೦೭1 


18 


ದಿನಚರಿಯಲ್ಲ ಅವರ ಕಿದಿಗೆ ಸಂಬಂಧಪಟ್ಟ ಕೆಲಸ, ಮನೆಗೆಲಸ, 
ಆಟ, ಸ್ನೇಹಿತರೊಂದಿಗೆ ಘೋನ್‌ ಅಥವಾ ಇತರ ತಂತ್ರಜ್ಞಾನದ 
ಸಹಾಯದಿಂದ ಮಾತುಕತೆ ನಡೆಸುವುದು. ವ್ಯಾಯಾಮ ಅಥವಾ 
ಯೋಗಾಭ್ಯಾಸ ಹಾಗು ಮನೆಯವರೊಂದಿಗೆ ಕಾಲ ಕಳೆಯುವುದು. 
ಈ ರೀತಿಯಾಗಿ ಮಕ್ಕಳ ಎಲ್ಲಾ ಚಟುವಟಕೆಗಳನ್ನೂ ಗುರುತಿಸಿ 
ಅವುಗಳಗೆ ಪ್ರತ್ಯೇಕ ಸಮಯ ನಿಗದಿ ಮಾಡಿಕೊಡಬೇಕು. ಒಂದು 
ಸುವ್ಯವಸ್ಥಿತ ಕಅಕಾ ಕಾರ್ಯಕ್ರಮಕ್ಕೆ ಹಿಂದಿರುಗುವುದರಿಂದ ಕೂಡ 
ಮಕಳ ಮಾನಸಿಕ ಆರೋಗ್ಯ ಉತ್ತಮಗೊಳ್ಳುತ್ತದೆ ಎಂದು 
ಸೂಚಿಸಲಾಗಿದೆ. ಮಕ್ಷಳ ವಿದ್ಯಾಭ್ಯಾಸ ಮುಂದುವರೆಸಲು 
ಸಾಧ್ಯವಾಗುವಂತೆ ಸರ್ಕಾರಗಳು ಬಹು ಮಾಧ್ಯಮಗಳನ್ನು ಮತ್ತು 
ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡಿವೆ. ಅದರಲ್ಲ ವೆಬ್‌- 
ಪೋರ್ಟಲ್‌ಗಳು, ಮೊಬೈಲ್‌ ಆ್ಯಪ್‌ಗಳು, ಅ.ವಿ ವಾಹಿನಿಗಳು, 
ರೇಡಿಯೋ ಮತ್ತು ಪಾಡ್‌ಕ್ಯಾಸ್ಟ್‌ಗಳು ಮುಖ್ಯವಾಗಿವೆ. ಇವುಗಳ 


ಪ್ರಸಾರಕ್ಷಾಗಿ ದೀಕ್ಷಾ. ಸ್ಟಯಂಪ್ರಭಾ ಟ.ವಿ ಚಾನಲ್‌ಗಳು. ಇ- 
ಪಾಠಶಾಲಾ ಮತ್ತು ರಾಷ್ಟ್ರೀಯ ಮುಕ್ತ ಅಧ್ಯಯನದ 
ಸಂಪನ್ಮೂಲಗಳ ವೇದಿಕೆಯನ್ನು ಬಳಸಲಾಗಿದೆ. ಹೀಗಿದ್ದರೂ ಸಹ 
ಅತಿದುರ್ಬಲ ವರ್ಗದ ಹಲವು ಕುಟುಂಬಗಳಗೆ ಇವುಗಳಲ್ಲ ಅನೇಕ 
ಸೌಲಭ್ಯಗಳು ಕೈಗೆಟುಕದೆ ಇರುವುದರಿಂದ ಅವರಿಗೆ ಇವುಗಳಂದ 
ಉಪಯೋಗ ಪಡೆಯಲು ಹೊರಗಿನ ಸಹಾಯ ಬೇಕಾಗುತ್ತದೆ. 
ಶಾಲೆಗೆ ಹೋಗುವ ಎಲ್ಲಾ ಮಕ್ಕಆಗೂ ಪಠ್ಯಪುಸ್ತಕಗಳನ್ನು ಅವರ 
ಮನೆಗೇ ತಲುಪಿಸುವ ಕಾರ್ಯ ಕೂಡ ನಡೆಯುತ್ತಿವೆ. ಇದು 
ಭಾರತದ  ಮೂಲೆಮೂಲೆಯಲ್ಲರುವ ಹಳ್ಳಿಗಳಲ್ಲೂ ಸಹ 
ನಡೆಯುತ್ತಿದೆ. ಈ ರೀತಿ ತೀರಾ ಕಡೆಗಣಿಸಲ್ಪಟ್ಟ ವರ್ಗದವರನ್ನೂ 
ಒಳಗೊಂಡ ಯೋಜನೆಗಳಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದು 
ಬಹಳ ಅವಶ್ಯಕವಾದುದಾಗಿದೆ. 


ರಾಷಮಟದಲ 
[xh 
ಆಹಾರ, ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಒದಗಿಸುವುದಕ್ಕೆ ಎಲ್ಲಕ್ಕಿಂತ ಹೆಚ್ಚನ ಆದ್ಯತೆ ನೀಡಬೇಕು. ಅದಕ್ಕೆ ತಕ್ಷಂತೆ ಹಣದ 
ಹಂಚಿಕೆ, ಮತ್ತೆ ಚೇತರಿಸಿಕೊಳ್ಳುವುದನ್ನು ಹಾಗು ಎಲ್ಲ ವರ್ಗಕ್ಲೂ ಸಮಾನವಾಗಿ ದೊರಕುವಂತೆ ಯೋಜಸುವುದು. 


ಸಮುದಾಯ ಮಟ್ಟದಲ್ಲಿ 
ಕ್ಷೇಮಾಭವೃದ್ಧಿಗೆ ಸಂಬಂಧಪಟ್ಟ ಮಾಹಿತಿ ಒದಗಿಸುವುದು, ಅತಿದುರ್ಬಲರಾಗಿರುವ ಮಕ್ಕಳನ್ನು ಗುರುತಿಸುವುದು, ಶಿಕ್ಷಣ ಮತ್ತು 


ಆರೋಗ್ಯ ಕಾರ್ಯಕರ್ತರಿಗೆ ಸಹಾಯ ಒದಗಿಸುವುದು, ಉತ್ತರದಾಲುತ್ತಕ್ಕೆ ಸರಿಯಾದ ಕಾರ್ಯವ್ಯವನ್ಥೆ ರೂಪಿಸುವುದು 


ವ್ಯಕ್ತಿ/ ಕುಟುಂಬದ ಮಟ್ಟದಲ್ಲ 
ಅವಶ್ಯಕವಾದ ಮಾಹಿತಿ ಪಡೆದುಕೊಳ್ಳುವುದು. ಅವಶ್ಯವಾದ ಆರೋಗ್ಯ ಮತ್ತು ಕ್ಷೇಮಾಭವೃದ್ಧಿ ಸೇವೆಗಳನ್ನು ಪಡೆದುಕೊಳ್ಳುವುದು, 
ಕುಟುಂಬದವರು ಮತ್ತು ಬಂಧುಗಳಗೆ ಸಹಾಯ ಮಾಡುವುದು, ಸ್ಥಳೀಯ ಮಟ್ಟದ ಕಾರ್ಯ ಚಟುವಟಕೆಗಳಲ್ಪ ಪಾಲ್ಗೊಳ್ಳುವುದು 


ಚಿತ್ರ 3 : ಜಾಗತಿಕ ಸಾಂಕ್ರಾಮಿಕದ ಸಮಯದಲ್ಲ ಮಕ್ಕಳ ಆರೋಗ್ಯ ಕಾಪಾಡಲು ಬೇರೆಬೇರೆ ಮಟ್ಟಗಳಲ್ಲ ಮಾಡಬೇಕಾದ ಕೆಲಸಗಳು (ಮೂಲ : ಲೇಖಕರು) 


ಈಗ ಸಾಂಕ್ರಾಮಿಕ ಹರಡುವ ವೇಗ ತಣ್ಗಿದೆ. ಜನರಲ್ಲ ಕೋವಿಡ್‌-19 
ಬಗ್ಗೆ ತಿಶುವಳಕೆ ಹೆಚ್ಚಾಗಿದೆ. ಆರೋಗ್ಯ ಇಲಾಖೆಯ ಸೇವೆಗಳೂ ಸಹ 
ಶಗಿನ ಪರಿಫ್ಥಿತಿಗೆ ಹೊಂದಿಕೊಂಡಂತೆ ಬದಲಾಗಿದೆ. ಈ ಎಲ್ಲವನ್ನೂ 
ಗಮನಿಸಿದರೆ ಮುಂದೆ ದೇಶಾದ್ಯಂತ ಕಟ್ಟುನಿಟ್ಟನ ಲಾಕ್‌ಡೌನ್‌ 
ವಿಧಿಸುವ ಸಂದರ್ಭ ಮತೆ ಬರಲಾರದು ಎನ್ನಿಸುತ್ತದೆ. ಆದರೂ 
ವೈಯಕ್ತಿಕ ಸುರಕ್ಷತೆ ಬಗ್ದೆ ತಿಆವಳಕೆ ಮತ್ತು ಅದರ ಅನುಸರಣೆ, 
ಆರೋಗ್ಯ ನಿರ್ವಹಣಾ ವ್ಯವಸ್ಥೆಗಳಲ್ಲ ಪರಿಸ್ಥಿತಿಯನ್ನು 
ನಿಭಾಲುಸಲು ಸದಾ ಸನ್ನದ್ಧತೆ (ಮುಂಡೆ ಲಸಿಕೆ ನೀಡುವುದರಿಂದ 
ಅನುಕೂಲವಾಗುವುದರ ಜೊತೆಗೆ) ಬಹಳ ಮುಖ್ಯವಾಗಿರುತ್ತವೆ. 
ಇವೆಲ್ಲವೂ ಮತ್ತೊಮ್ಮೆ ಈಗ ಅನುಭವಿಸುತ್ತಿರುವ೦ತಹ ವಿನಾಶಕಾರಿ 
ಪರಿಸ್ಥಿತಿ ಎದುರಾಗದಂತೆ ತಡೆಯಲು ಅತ್ಯಂತ ಮಹತ್ವ- 
ಪೂರ್ಣವಾಗುತ್ತದೆ. ಇದರಿಂದ ಕೊನೆಯ ಪಕ್ಷ ಇಷ್ಟೊಂದು ದೊಡ್ಡ 
ಪ್ರಮಾಣದಲ್ಲ ಅಡೆತಡೆಗಳು ಬರದಂತೆ ತಡೆಯಲು 
ಸಹಾಯವಾಗುತ್ತದೆ. ಇದರೊಂದಿಗೆ ಶಿಕ್ಷಣ. ಆಹಾರ ಪೂರೈಕೆ, 
ಸಮಾಜಕಲ್ಯಾಣ ಮತ್ತು ಆರೋಗ್ಯ ಸಂಬಂಧಿ ವ್ಯವಸ್ಥೆಗಳ ಮರು 
ಚೇತರಿಕೆಯನ್ನು ನಿಯತಕಾಲಅಕವಾಗಿ ಮೌಲ್ಯಮಾಪನ ಮಾಡಿ 
ಅವುಗಳನ್ನು ಸದೃಢವಾಗಿರುವಂತೆ ನೋಡಿಕೊಳ್ಳುವುದು ಬಹಳ 
ಮುಖ್ಯ ಇವು ಜನತೆಯ ಆರೋಗ್ಯ ಮತ್ತು ಸೌಬ್ಯಕ್ಕೆ ಬಹಳ 
ಮುಖ್ಯವಾದ ಅಂಶಗಳಾಗಿರುವುದರಿಂದ ಈ ವ್ಯವಸ್ಥೆಗಳು ಹದಗೆಟ್ಟ 
ಸನ್ನಿವೇಶಗಳಗೆ ಬೇಗನೇ ಮರುಹೊಂದಿಕೊಳ್ಳುವಂತಿರಬೇಕು. 
ಸರ್ಕಾರ ಮತ್ತು ಸ್ಥಳೀಯರ ಸಹಭಾಗಿತ್ವದೊಂದಿಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ಹೊಣೆಗಾರಿಕೆಯ ವ್ಯವಸ್ಥೆಗಳನ್ನು ಸಹ ಬಲಪಡಿಸಬೇಕು. ಗ್ರಾಮೀಣ 
ಮತ್ತು ನಗರ ಪ್ರದೇಶ ಎರಡಕ್ಕೂ ಇದು ಅತ್ಯವಶ್ಯಕವಾಗಿದ್ದು. 
ವಿಶೇಷವಾಗಿ ನಗರ ಪ್ರದೇಶಗಳಲ್ಲ ಆರೋಗ್ಯದ ವಿಚಾರವಾಗಿ ಹೆಚ್ಚು 
ಒತ್ತು ಕೊಡುವುದು ಅವಶ್ಯಕವಾಗಿದೆ. 


ಜನಪ್ರಿಯ ಜಪಾನೀ ಬರಹಗಾರರಾದ ಹುರೂಕ ಮುರುಕಾಮಿ 
ಹೇಳದಂತೆ - "ಒಮ್ಮೆ ಚಂಡಮಾರುತದೊಳಗೆ ಸಿಲುಕ 
ಹೊರಬಂದಾಗ ನಿಮಗೆ ಚಂಡಮಾರುತದ ಅರ್ಭಟ ಇನ್ನೂ 
ಇದೆಯೋ ಇಲ್ಲವೋ ಎನ್ನುವುದು ಕೂಡ ತಿಆಯುವುದಿಲ್ಲ. ಆದರೆ 
ಒಮ್ಮೆ ನೀವು ಚಂಡಮಾರುತದಿಂದ ಹೊರಬಂದ ನಂತರ ನೀವು 
ಚಂಡಮಾರುತಕ್ಕೆ ಸಿಲುಕಿದಾಗ ಹೇಗಿದ್ದಿರೋ ಹಾಗೆಯೇ 
ಉಳದಿರುವುದಿಲ್ಲ ಎಂಬುವುದಂತೂ ನಿಜ. ಅದೇ ಚಂಡಮಾರುತದ 
ಮಹಿಮೆ” ಅದೇ ರೀತಿ ಈಗಿನ ಸಾಂಕ್ರಾಮಿಕ ಕೋವಿಡ್‌-1೨ 
ಇನ್ನೂ ಮುಗಿದಿಲ್ಲ ಮತ್ತು ಠಗಾಗಲೇ ಇದರ ಆಘಾತ ನಮಗೆ ನಮ್ಮ 
ನಿರ್ಣಾಯಕ ಸೇವಾ ವ್ಯವನ್ಥೆಗಳಲ್ಲರುವ ದುರ್ಬಲತೆಗಳನ್ನು ಎತ್ತಿ 
ತೋರಿಸಿದೆ. ಅದರ ಕಡು ಪರಿಣಾಮದ ವಿರುದ್ಧ ಹೋರಾಡುತ್ತಿರು- 
ವಾಗಲೇ ಈ ಹೋರಾಟದಲ್ಲ ಕಅತ ಪಾಠಗಳನ್ನು ಉಪಯೋಗಿಸಿ- 
ಕೊಂಡು ನಮ್ಮ ಸಮಾಜದಲ್ಲ ಮಕ್ಕಕ ಯೋಗಕ್ಷೇಮ ಮತ್ತು 
ಆರೋಗ್ಯದ ಮೇಲೆ ಆಗಬಹುದಾದ ವ್ಯತಿರಿಕ್ತ ಪರಿಣಾಮಗಳನ್ನು 
ಆದಷ್ಟೂ ಕಡಿಮೆ ಮಾಡುವುದು ಬಹಳ ಮುಖ್ಯವಾಗುತ್ತದೆ. 


ಆಕರಗಳು : 


Gettleman, J., Raj, S., 2020. As Covid-19 Closes Schools, the World’s Children Go to Work. The New York Times. URL https://www.nytimes. 
com/2020/09/27/world/asia/covid-19-india-children-school-education-labor.html (accessed 10.23.20). 


Government of India, 2018. Operational Guidelines on School Health Programme under Ayushman Bharat. New Delhi: Government of India. 


Harris, B., Griffiths, F., Fayehun, F., Rizvi, N., Bakibinga, P., Ahmed, S.A.K.S., 2020. COVID-19: how lockdowns affected health access in African and Asian 
slums [WWW Document]. The Conversation. URL http://theconversation.com/covid-19-how-lockdowns-affected-health-access-in-african-and-asian- 
slums-147600 (accessed 10.23.20). 


Hoang A, Chorath K, Moreira A, Evans M, Burmeister-Morton F, Burmeister F, Naqvi R, Petershack M, Moreira A. COVID-19 in 7780 pediatric patients: 
A systematic review. EClinicalMedicine. 2020 Jun 26;24:100433. 


IIPS, ICF, 2017. National Family Health Survey (NFHS-4), 2015-16: India. International Institute for Population Sciences, Mumbai. 


Lakshman, A., 2020. Children are getting Covid sitting at home, reopening schools can help them & the community. The Print. URL https://theprint.in/ 
opinion/children-are-getting-covid-sitting-at-home-reopening-schools-can-help-them-the-community/493706/ (accessed 10.22.20). 


Liu CH, Doan SN. Psychosocial Stress Contagion in Children and Families During the COVID-19 Pandemic. Clin Pediatr (Phila). 2020 Sep;59(9-10):853- 
855. 


Ministry of Health and Family Welfare, Government of India. Available at https://www.mohfw.gov.in/. (Accessed 10.26.20). 


Modi, S., Postaria, R., 2020. How COVID-19 deepens the digital education divide in India [WWW Document]. World Economic Forum. URL https:// 
www.weforum.org/agenda/2020/10/how-covid-19-deepens-the-digital-education-divide-in-india/ (accessed 10.22.20). 


Puranam, E., 2020. Coronavirus forces millions of Indian children to miss school [WWW Document]. Al Jazeera. URL https://www.aljazeera.com/ 
news/2020/8/13/coronavirus-forces-millions-of-indian-children-to-miss-school (accessed 10.22.20). 


Upadhyay, A., 2020. How Are The Children In India Receiving Their Mid-Day Meals Amid The COVID-19 Pandemic? NDTV. URL https://swachhindia. 
ndtv.com/how-are-the-children-in-india-receiving-their-mid-day-meals-amid-the-covid-19-pandemic-47940/ (accessed 10.23.20). 


ಡಾ. ಆದಿತ್ಯ ಪ್ರದ್ಯುಮ್ನ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಬೋಧಕರು. ಇವರು ವೈದ್ಯಕೀಯ 
(ಪದವೀಧರರು) (M.B.B.S.); M.Sc (ಸಾರ್ವಜನಿಕ ಆರೋಗ್ಯ) ; Ph.D (ಸಾಂಕ್ರಾಮಿಕ ರೋಗಶಾಸ್ತ್ರ ). ಇವರು 12ಕ್ಸೂ 
ಹೆಚ್ಚು ವರ್ಷಗಳಂದ ನಾಗರಿಕ ಸಮಾಜಸೇವಾ ಸಂಸ್ಥೆಗಳು, ಆರೋಗ್ಯ ಸೆ ಸೇವೆ ಸಂಸ್ಥೆಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳೊಂದಿಗೆ 
ತಿಲಸ ಮಾಡಿ ಅನುಭವ ಪಡೆದಿದ್ದಾರೆ. ಭಾರತದಲ್ಲ ಇವರು ಸಮುದಾಯ ಮತ್ತು ಪರಿಸರ ಆರೋಗ್ಯ ಕ್ಷೆ ಕ್ಷೇತ್ರದಲ್ಲಿ ಕೆಲಸ 


ಮಾಡಿದ್ದಾರೆ. ಇವರನ್ನು ೩dithya.pradyumna@apu.edu.in ಮೂಲಕ ಸಂಪರ್ಕಿಸಬಹುದು. 


ಡಾ. ಕಯೂರ್‌ ಮೆಹ್ತಾ ಅವರು ಮಕ್ಕಳ ಸಾಂಕ್ರಾಮಿಕ ರೋಗಗಳ ತಜ್ಞರು ಮತ್ತು "ಸಾರ್ವಜನಿಕ ಆರೋಗ್ಯ” ಕ್ಷೇತ್ರದಲ್ಲ 
ಸಂಶೋಧಕರು. ಇವರು ಖ.8.8.S ಶಿಕ್ಷಣದ ನಂತರ ನೇಪಾಳದಲ್ಲ ಮಕ್ಕಳ ತಜ್ಞರಾಗಿ ಕೆಲಸ ಮಾಡಿ ತರಬೇತಿ ಪಡೆದರು 
ಮತ್ತು ಕೆನಡಾದ ಮ್ಯಾಕ್‌ಗಿಲ್‌ ವಿಶ್ವವಿದ್ಯಾಲಯದಲ್ಲಿ ಸ ಸಾಂಕ್ರಾಮಿಕ ರೋಗಶಾಸ ಸದ ಬದ್ದೆ ತರಬೇತಿ ಪಡೆದರು. ಸ ಸದ್ಯ ಇವರು 
ಅಮೆರಿಕಾದ ಜಾನ್‌ ಹಾಷ್ಕಿನ್ನ್‌ ಬ್ಲೂಮ್‌ಬರ್ಗ್‌ ಸ್ಥೂಲ್‌ ಆಫ್‌ ಪಬ್ಲಕ್‌ ಹೆಲೌನ ಅ೦ತಾರಾಷ್ಟ್ರೀಯ ವ್ಯಾಕ್ಸಿನ್‌ ಅಕ್ಷೆಸ್‌ 
ಕೇಂದ್ರದಲ್ಲಿ ಸಹಾಯಕ ವಿಜ್ಞಾನಿಯಾಗಿ ಸೇವೆ ಸಲ್ಪಸುತ್ತಿದ್ದಾರೆ. ಜವರ ಭಾರತದ "ತಾಂ ಮತ್ತು ಮಗುವಿನ ಆರೋಗ್ಯ” 
ಕೇಂದದೊಂದಿಗೆ ಸಹಯೋಗ ಹೊಂದಿದ್ದಾರೆ. ಸ ಭಾರತದ ಲಸಿಕೆ ಅಭಿಯಾನ ಕಾರ್ಯಕ್ರಮದ ಮೌಲ್ಯ- 


ಮಾಪನದಲ್ಲೂ ಸಹಯೋಗ ಹೊಂದಿದ್ದಾರೆ. ಇವರನ್ನು kmehta6@jhu.edu ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಗಾಯತ್ರಿ ಕೃಷ್ಣಮೂರ್ತಿ । ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


) 


